ಪೌರತ್ವ ಶಿಕ್ಷಣದ ಮೂಲಕ ವಾಸ್ತವ ಬದುಕಿನ ಸವಾಲುಗಳ 


ನೇಹಾ ಯಾದವ್‌ ಮತ್ತು ಅಸ್ಮಿತಾ ತಿವಾರಿ 


ಶಿಕ್ಷಣದ ಉದ್ದೇಶಗಳು (Aims of Education), ರಾಷ್ಟ್ರೀಯ 
ಪಠ್ಯಕ್ರಮ ಚೌಕಟ್ಟು 20೦5 (National Curriculum 


Framework, 2005) ರಂಥ ಶಿಕ್ಷಣ ಕ್ಷೇತ್ರದ ಮಾರ್ಗದರ್ಶಿ 
ದಸ್ತಾವೇಜುಗಳು ಮಾನವೀಯ ಮೌಲ್ಯಗಳ ಬಣ್ಗೆ ಅಲ್ಲದೆ 
ಸಾಂವಿಧಾನಿಕ ತತ್ವಗಳು. ಹಕ್ಕು ಮತ್ತು ಕರ್ತವ್ಯಗಳ ಬಧ್ದೆ ಜಾಗೃತಿ 
ಮೂಡಿಸುವ ಅಗತ್ಯತೆಯ ಬಧ್ಣೆ ನಿರಂತರವಾಗಿ ಒತ್ತಿ ಹೇಳವೆ. 
ಭಾರತೀಯ ಸಂದರ್ಭದಲ್ಲ ಪೌರರ ಹಕ್ಕು ಮತ್ತು ಕರ್ತವ್ಯಗಳ 
ಕುರಿತ ಜಾಗೃತಿಯನ್ನು ಅಂದರೆ ಪೌರತ್ವವನ್ನು ಬೆಳೆಸುವ ಜವಾಬ್ದಾರಿ 
ಶಾಲಾ ಶಿಕ್ಷಣದ್ದಾಗಿದೆ ಎಂಬುದಾಗಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 


2005 (National Curriculum Framework 2005 -NCF 


2005), ದೃಢವಾಗಿ ಹೇಳದೆ. ಅದೇ ರೀತಿಯಲ್ಲ. ಸಂವಿಧಾನದ 
ತತ್ವಗಳಗೆ ಬಧ್ಧತೆಯನ್ನೂ ಬೆಳೆಸಬೇಕು ಎಂದು ಕೂಡ ಹೇಳದೆ. 


ಇದನ್ನು ಸಾಧಿಸುವುದಕ್ಕೆ, 2೦೦5ರ ನಂತರ ಪಠ್ಯಕ್ರಮದಲ್ಲ ಹಲವು 
ಸುಧಾರಣೆಗಳನ್ನು ಮಾಡಲಾಗಿದೆ. ಆದರೆ ಇಂತಹ ಪ್ರಯತ್ನಗಳ 
ಹೊರತಾಗಿಯೂ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೊಂದಿಗಿನ ನಮ್ಮ 
ಕೆಲಸದ ಅನುಭವ ಬೇರೆಯದನ್ನೇ ಹೇಳುತ್ತದೆ. ಪೌರನೀತಿ / 
ಸಾಮಾಜಕ ಮತ್ತು ರಾಜಕೀಯ ಜೀವನ ಪಠ್ಯವಸ್ತುವಿನ ಕುರಿತ 
ಅಭಿಪ್ರಾಂರುವು, ಇದು ಬಹುಪಾಲು ಸೈದ್ಧಾಂತಿಕವಾಗಿದೆ, 
'ಪಸ್ತುತವಾಗಿಲ್ಲ' ಅಥವಾ 'ಅಭ್ಯಾಸಯೋಗ್ಯವಾಗಿಲ್ಲ' ಎನ್ನುವುದನ್ನು 
ಕೇಳಸಿಕೊಳ್ಳುತ್ತೇವೆ. ನಮ್ಮಂತಹ ದೇಶಕ್ಕೆ ಇದು ಒಳ್ಳೆಯ 
ಸೂಚನೆಯಲ್ಲ. ಅ೦ದರೆ, ಇದರಲ್ಲ ಅರ್ಥಮಾಡಿಕೊಳ್ಳಲು ಎರಡು 
ವಿಷಯಗಳವೆ. ಒಂದು. ನಮ್ಮ ಶಾಲೆಗಳಂದ ಪ್ರತಿವರ್ಷವೂ ಬಹಳ 
ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳು ಯಾವ ಬಗೆಯ ಪ್ರೇರಣಿಯೂ 
ಇಲ್ಲದೆ ಹೊರಬರುತ್ತಿದ್ದಾರೆ. ಅವರು ಮಾಹಿತಿ ಕೊರತೆಯನ್ನು ಮತ್ತು 
ಸಕ್ರಿಯ ನಾಗರಿಕರಾಗಿ ಕ್ರಿಯಾಶೀಲ ತೊಡಗಿಸಿಕೊಳ್ಳುವಿಕೆಗೆ 
ಬೇಕಾದ ವ್ಯಾವಹಾರಿಕ ಕೌಶಲಗಳಲ್ಲದವರು ಆಗಿರುತ್ತಾರೆ. ಎರಡು. 
ಕಳಪೆ ಆಡಳತದಿಂದ ಬಳಲುತ್ತಿರುವ ನಮ್ಮ ಹಳ್ಳ ಮತ್ತು 
ನಗರಗಳನ್ನು ಸರಕಾರಿ ಆಡಳತ ಯಂತ್ರದ ಜೊತೆ ಪೌರರ ಸಮರ್ಥ 
ಭಾಗವಹಿಸುವಿಕೆಯಬಿಂದ ಸರಿಪಡಿಸುವುದು ಸಾಧ್ಯವಿದೆ. ಆದರೆ ಶಗ 
ಆ ಲೋಪದ ನಿವಾರಣಿ ಮತ್ತಷ್ಟು ಮುಂದಕ್ಕೆ ಹೋಗುವಂತೆ 
ಆಣುತ್ತಿದೆ. 


ವಿಷಯವಸ್ತುವನ್ನು ಈ ಕೆಳಗಿನ ಚೌಕಟ್ಟನ ಸುತ್ತ ಗುರುತಿಸಲಾಗಿದೆ: 


ಭಾರತದಲ್ಲ ತಿಳುವಳಕೆ. ಕ್ರಿಯಾಶೀಲತೆ ಮತ್ತು ಜವಾಬ್ದಾರಿ 
ಹೊಂದಿದ ನಾಗರಿಕರ ಸಂಖ್ಯೆಯನ್ನು ಹೆಚ್ಚಿಸುವ ಗುರಿಹೊಂದಿರುವ 
"ವೀ ದ ಪೀಪಲ್‌ ಅಭಯಾನ್‌' ಎಂಬ ನಾಗರಿಕ ಸಾಮಾಜಕ 
ಸಂಘಟನೆಯು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಾಮರ್ಥ್ಯಾ- 
ಭವೃದ್ಧಿಯ ಉದ್ದೇಶವಿರುವ "ಪೌರತ್ವ ಶಿಕ್ಷಣ ಕಾರ್ಯಕ್ರಮ” 
(Citizenship Education Programme - CEP) wow 
ಪಠ್ಯಕ್ರಮವನ್ನು ವಿವೇಚನಾಯುಕ್ತವಾಗಿ ವಿನ್ಯಾಸಗೊಳಸುವ 
ಮೂಲಕ ಈ ಅಂತರವನ್ನು ನಿವಾರಿಸಲು ಶ್ರಮಿಸುತ್ತಿದೆ. ಜವಾಬ್ದಾರಿ 
ಹೊಂದಿದ ನಾಗರಿಕತ್ವವನ್ನು ಬೆಳೆಸುವುದಕ್ಕೆ ಗುಣಮಟ್ಟದ ಪೌರ 
ಶಿಕ್ಷಣ ಮೂಲಭೂತ ಅವಶ್ಯಕತೆಯಾಗಿದೆ. ಇದನ್ನು ಪ್ರಾಥಮಿಕ 
ಶಾಲಾ ಶಿಕ್ಷಣದ ಕಾಲದಿಂದಲೇ ಪ್ರಾರಂಭಸುವುದು ಅತ್ಯುತ್ತಮ 
ಎಂಬ ಅಭಪ್ರಾಯವಿದೆ. ಪೌರತ್ವ ಶಿಕ್ಷಣ ಕಾರ್ಯಕ್ರಮವು 
ಸಾಮಾಜಕ ಮತ್ತು ರಾಜಕೀಯ ಜೀವನವನ್ನು ಪೌರನೊಬ್ಬನ/ಳ 
ದೃಷ್ಟಿಕೋನದಿಂದ ಅಧ್ಯಯನ ಮಾಡಬೇಕಾದ ವಿಷಯವಾಗಿ 
ಗ್ರಹಿಸುತ್ತದೆ. ಅದು, ಪ್ರಜಾತಂತ್ರ ವ್ಯವಸ್ಥೆಯಿರುವ ದೇಶದ ಹ&ರ್ವ 
ಪೌರನಾಗಿ ಸಾಮಾಜಕ ಮತ್ತು ರಾಜಕೀಯ ಜೀವನ ಶಿಕ್ಷಣವು ತನಗೆ 
ತನ್ನ ಜೀವನದಲ್ಲ ಹೇಗೆ ಪ್ರಸ್ತುತವಾಗುತ್ತದೆ ಎಂಬ ಪ್ರಶ್ನೆಗೆ 
ಉತ್ತರಿಸುವ ಪ್ರಯತ್ನವನ್ನು ಮಾಡುತ್ತದೆ. ಈ ರೀತಿಯಲ್ಲ 
ವಿದ್ಯಾರ್ಥಿಗಳು ತರಗತಿ ಕೊಠಡಿಯೊಳಗೆ ಹೊಸಹೊಸ 
ವಿಧಾನಗಳನ್ನು ಮತ್ತು ಅವುಗಳ ಅನುಷ್ಠಾನ ಕ್ರಮಗಳನ್ನು ಪೌರ 
ಕ್ರಿಂಶ೫ಾ ಯೋಜನೆ (Civic Action Projects) ಮತ್ತು 
ಅಭಿಯಾನಗಳ ಮೂಲಕ ಪರಿಚಯ ಮಾಡಿಕೊಳ್ಳುತ್ತಾರೆ. ಅವರ 
ಕಲಅಕೆಯ ಪ್ರಯಾಣವು ಅವರ ಮನೋಧೋರಣೆ, ಜ್ಞಾನ ಮತ್ತು 
ಕೌಶಲಗಳ ಚೌಕಟ್ಟನ್ನು ಗಟ್ಟಿಗೊಆಸುವ ಬಗೆಯಲ್ಲ ಇರುತ್ತದೆ. 


ನಮ್ಮ ಕಾರ್ಯವಿಧಾನ 


ಈ ಕೆಳಗಿನ ಮೂರು ಮೂಲಭೂತ ಪ್ರಶ್ನೆಗಳಗೆ ಉತ್ತರವನ್ನು 

ಕಂಡುಕೊಳ್ಳುವಂತೆ ನಮ್ಮ ಪಠ್ಯವಸ್ತುವನ್ನು ವಿನ್ಯಾಸಗೊಳಆಸಲಾಗಿದೆ 

* ಪೌರರ ಮನೋಧೋರಣೆ / ದೃಷ್ಣಿಕೋನಗಕೂ ಏನು 
ಬದಲಾವಣಿಗಳಾಗಬೇಕು? 

* ನಾಗರಿಕ ಸಮಾಜದ ಶಿಕ್ಷಣಕ್ಕೆ ಯಾವ ಮಾಹಿತಿ ಮತ್ತು ಜ್ಞಾನಗಳ 
ಅವಶ್ಯಕತೆಯುದೆ? 

*  ತಕಮಟ್ಟದ ಕ್ರಿಯೆಗೆ ಯಾವ ಕೌಶಲಗಳು ಮತ್ತು ಪರಿಕರಗಳ 
ಅವಶ್ಯಕತೆಯುದೆ? 


ಮನೋಧೋರಣೆ 


ಜಾನ 
(2 


ಕೌಶಲಗಳು 


ಒಂದು ಪರಿಕಲ್ಲನೆಯುದ್ದರೆ ಅದು 
“ಯಾಕೆ' ಇಡೆ? ಉದಾಹರಣೆಗೆ ನಮಗೆ 
ಸ್ವಾತಂತ್ರ್ಯ ಯಾಕೆ ಬೇಕು, ಯಾಕೆ 
ಸಮಾನತೆ ಮಹತ್ವದ್ದಾಗುತ್ತದೆ, ಇತ್ಯಾದಿ. 
ಇತ್ಯಾದಿ. 


ಒಂದು ಪರಿಕಲ್ಪನೆಯುದ್ದರೆ ಅದು 'ಏನು'? 
ಉದಾಹರಣೆಗೆ ಮೂಲಭೂತ ಹಕ್ಕುಗಳು 
ಯಾವುವು, ಕಾನೂನು ಅಂದರೆ ಏನು, 
ರಾಜ್ಯ ವ್ಯವಸ್ಥೆಯ ಸಂರಚನೆ ಏನು, 


ಕ್ರಿಯೆಯನ್ನು ಕೈಗೊಳ್ಳುವುದು 'ಹೇಗೆ'? 
ಉದಾಹರಣೆಗೆ, ಯಾವುದೇ ಕ್ರಿಯೆಗೆ 
ಬೇಕಾಗುವ ಕೌಶಲಗಳು ಅಥವಾ 
ಪರಿಕರಗಳು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಒಬ್ಬ ಪೌರನು ಸಂವಿಧಾನದ ವಿವಿಧ ಅಂಶಗಳೊಂದಿಗೆ ಅವು ಏನು 


ಮತ್ತು ಯಾಕೆ ಎಂಬ ದೃಷ್ಟಿಕೋನದಿಂದ ಅವುಗಳನ್ನು 


ಅರ್ಥಮಾಡಿಕೊಳ್ಳುತ್ತ ತೊಡಗಬೇಕಾಗುತ್ತದೆ. ಅದರ ಜೊತೆಗೆ ಪೌರ 
ಸಮಾಜದ ಕ್ರಿಯೆಗೆ ವ್ಯಾವಹಾರಿಕವಾಗಿ ಅನ್ವಯುಸಿಕೊಳ್ಳುವ 
ಪರಿಕರಗಳು ಕೂಡ ಸೇರಿಕೊಳ್ಳುತ್ತವೆ. ನಾವು ಪೌರತ್ವ ಶಿಕ್ಷಣ 
ಕಾಂರ್ನೀಕ್ರಮವನ್ನು ಶಾಲಾ ಪಠ್ಯಕ್ರಮದ ಜೊತೆ 
ಸಮನ್ನಯಗೊಳಸುವುದಕ್ಷೆ ಪ್ರಯತ್ನಿಸುತ್ತೇವೆ. ಜೊತೆಗೆ, ಸಮಾಜ 


ವಿಜ್ಞಾನ ಶಿಕ್ಷಕರಿಗಾಗಿ ತರಬೇತುದಾರರ ತರಬೇತಿಯನ್ನೂ 


(Training of Trainer -TOT) ವಿನ್ಯಾಸಗೊಆಸಲಾಗುತ್ತದೆ. ಈ 
ಪ್ರಕ್ರಿಯೆಯಲ್ಲ ಪಠ್ಯಕ್ರಮದ ವಿವಿಧ ಅಂಶಗಳನ್ನು ಗುರುತಿಸಿ- 
ಕೊಳ್ಳುವುದು ಅತ್ಯಗತ್ಯವಾದ ಒಂದು ಕ್ರಮವಾಗಿದೆ. ಅದರ 
ಮೂಲಕ ನಾವು ಪೌರತ್ವ ಶಿಕ್ಷಣ ಕಾರ್ಯಕ್ರಮ ಮತ್ತು ಸಾಮಾಜಕ 
ಮತ್ತು ರಾಜಕೀಯ ಜೀವನ ಪಠ್ಯಕ್ರಮಗಳ ಮಧ್ಯೆ ಬಲವಾದ 
ಸಂಬಂಧವನ್ನು ಸೃಷ್ಟಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. 


'ವಿದ್ಯಾರ್ಥಿಗಳಲ್ಲ ಪೌರ ನೀತಿ ವಿಷಯದಲ್ಲ ಆಸಕ್ತಿಯನ್ನು 
ಮೂಡಿಸುವುದಕ್ಕೆ ಈೇ ಚಟುವಟಕೆಗಳು ಸ 
ವಿದ್ಯಾರ್ಥಿಗಳಗೆ ತಮ್ಮ ಪಠ್ಯವಿಷಯದ ಮೌಅಕತೆಯನ್ನು ಮತ್ತು 
ಪ್ರಸ್ತುತತೆಯನ್ನು ಕಾಣುವುದಕ್ಲೂ ಅವು ನೆರವಾದವು. 


- ಮಾರ್ಗದರ್ಶಿ ಶಿಕ್ಷಕ, ಶಿಕ್ಷಣ ನಿರ್ದೇಶನಾಲಯ, ನವದೆಹಲಅ 


'ಶೇ ಎಲ್ಲಾ ವಸ್ತು ವಿಷಯ ಮತ್ತು ವಿಧಾನಗಳು ಕೊನೆಯದಾಗಿ 
ತರಗತಿಯೊಳಗೆ ಎಷ್ಟು ಕಾರ್ಯರೂಪಕ್ಷೆ ಬಂದೀತು ಎಂಬುದು 
ನನಗೆ ತಿಆಯುತ್ತಿಲ್ಲ. ಆದರೆ ಎಲ್ಲರ ಪರವಾಗಿ ನಾನು ಒಂದು 
ಹೇಳಬಲ್ಲೆ. ನಾವು ಯಾರೂ 6 ತಿಂಗಳ ಹಿಂದೆ ಇದ್ದ ಶಿಕ್ಷಕರಾಗಿ ಈಗ 
ಉಳದಿಲ್ಲ. 


- ಖಾಸಗಿ ಶಾಲೆ ಶಿಕ್ಷಕಿ, ಪುಣೆ, ಮಹಾರಾಷ್ಟ 
ಪೌರ ಕ್ರಿಯಾ ಯೋಜನೆಗಳು 


ಕ್ರಿಯೆಯೇ ಪ್ರಧಾನವಾದ ಈ ವಿಧಾನವನ್ನು ದೆಹಲ- ರಾಷ್ಟ್ರೀಯ 
ರಾಜಧಾನಿ ಪ್ರದೇಶ ಮತ್ತು ಮಹಾರಾಷ್ಟ್ರದ" ಹಲವು ಶಾಲೆಗಕಲ್ಲ 
ಕಾರ್ಯರೂಪಕ್ಕೆ ತರಲಾಗಿದ್ದು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನು 
ತೊಡಗಿಸಿ ENE ಇದರ ಉದ್ದೇಶವಾಗಿದೆ. 
ವಿದ್ಯಾರ್ಥಿಗಳು ತಮ್ಮ ಪರಿಸರಕ್ಕೆ ಸಂಬಂಧಿಸಿದ ಒಂದು 
ಸಾರ್ವಜನಿಕ ಸಮಸ್ಯೆಯನ್ನು ಆರಿಸಿ, ಅದರ ಬಣ್ಣೆ ಮಾಹಿತಿ 
ಪಡೆದುಕೊಂಡು. ಸಾರ್ವಜನಿಕ ಕ್ರಿಯೆಯನ್ನು ಕೈಗೆತ್ತಿಕೊಳ್ಳಲು 
ಬೇಕಾದ ಅಗತ್ಯ ಜ್ಞಾನ ಮತ್ತು ಕೌಶಲಗಳನ್ನು ಗಳಸಿ, ನಂತರ 
ಸಮಸ್ಯೆಯ ಪರಿಹಾರಕ್ಕೆ ಅಧಿಕಾರಿಗಳ ಜೊತೆ ಆಪ್ಪವಾಗಿ ಹೇಗೆ 
ಕೆಲಸ ಮಾಡಬಹುದು ಎಂದೂ ಮುಂದಾಲೋಚಿಸುತ್ತಾರೆ. ಈ 
ಕಾರ್ಯ ಯೋಜನೆ ವಿದ್ಯಾರ್ಥಿಗಳಗೆ ನಿಜ ಜೀವನದ 
ಸಮಸ್ಯೆಗಳನ್ನು ತಾವು ಕಲತ 
ಅನ್ವಯುಸಿಕೊಂಡು ಪರಿಹರಿಸಿಕೊಳ್ಳುವ 
ಸೃಷ್ಟಿಸುತ್ತದೆ. ಆ ಮೂಲಕ ಜವಾಬ್ದಾರಿಯುತ ಮತ್ತು ಕ್ರಿಯಾಶೀಲ 
ಪೌರತ್ವದ ಅಂಶಗಳನ್ನು ಪ್ರತಃ ಮೈಗೂಡಿಸಿಕೊಳ್ಳುವ 
ಅನುಭವಗಳನ್ನು ಪಡೆಯುತ್ತಾರೆ. 


ಪೌರ ಕ್ರಿಯಾ ಯೋಜನೆಯು ವಿದ್ಯಾರ್ಥಿಗಳ ಮೇಲೆ ಜರಿದ 
ಪರಿಣಾಮಗಳನ್ನು ಮೌಲ್ಯಮಾಪನ ಮಾಡಲು ನಾವು ಒಂದು 
ಅಧ್ಯಯನವನ್ನು ನಡೆಸಿದೆವು. ಇದನ್ನು ಮಾಡುವುದಕ್ಕೆ, 


ಸಾಮರ್ಥ್ಯಗಳನ್ನು 
ಅವಕಾಶಗಳನ್ನು 


ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅಜಳೆಯುವುದಕ್ಕಾಗಿ ವಾವು 
ವಿದ್ಯಾರ್ಥಿಗಳ ಎರಡು ಗುಂಪುಗಳನ್ನು ರಚಿಸಿದೆವು - ಒಂದು 
ನಿಯಂತ್ರಿತ ಗುಂಪು ಮತ್ತು ಇನ್ನೊಂದು ಪ್ರಾಯೋಗಿಕ ಗುಂಪು. 
ತಮ್ಮ ಯೋಜನೆಯನ್ನು ಬರವಣಿಗೆಯಲ್ಲ ನಿರೂಪಿಸುವುದಕ್ಷಾಗಿ 
ಈ ಎರಡು ಗುಂಪುಗಳು ತಮ್ಮ ಪೌರ ಜ್ಞಾನ. ಕೌಶಲಗಳು ಮತ್ತು 
ಮನೋಧೋರಣಿಯ ಹೇಗೆ ಬಳಸಿದವು ಎಂಬುದರ ಮೌಲ್ಯ- 
ಮಾಪನ ಮಾಡುವುದು ಮತ್ತು ಈ ಗುಂಪುಗಳು ತಯಾರಿಸಿದ 
ಯೋಜನೆಯಲ್ಲ ಗುಣಾತ್ಮಕವಾದ ವ್ಯತ್ಯಾಸಗಳದ್ದರೆ ಅವನ್ನು 
ದಾಖಲಅಸುವುದು ಈ ಅಧ್ಯಯನದ ಉದ್ದೇಶವಾಗಿತ್ತು. 


ಈ ಅಧ್ಯಯನದ ಫಲಅತಗಳು ಹೊರಗೆಡಹಿದ ಒಕನೋಟವೆಂದರೆ: 
ತರಬೇತಿ ಪಡೆದ ಪ್ರಾಯೋಗಿಕ ವಿದ್ಯಾರ್ಥಿಗಳ ಪೌರ ಜ್ಞಾನ, 
ಕೌಶಲಗಳು ಮತ್ತು ಮನೋಡಥೋರಣಿಯು ನಿಯಂತ್ರಿತ ಗುಂಪಿನ 
ವಿದ್ಯಾರ್ಥಿಗಳಗೆ ಹೋಲಸಿದರೆ ಗಮನಾರ್ಹವಾಗಿ ಹೆಚ್ಚಿನ 
ಮಟ್ಟದಲ್ಲತ್ತು. ಪ್ರಾಯೋಗಿಕ ಗುಂಪಿನ ವಿದ್ಯಾರ್ಥಿಗಳು ರೂಪಿಸಿದ 
ಕ್ರಿಯಾಯೋಜನೆಯಲ್ಲ ಸಮಗ್ರ ಸಂಶೋಧನೆ ಮತ್ತು ವ್ಯವಸ್ಥಿತ 
ಅನುಷ್ಠಾನದ ಅಂಶಗಳು ಎದ್ದುಕಾಣುದ್ದವು. ಅದರಲ್ಲ ಸರಕಾರಿ 
ಅಧಿಕಾರಿಗಳ ಜೊತೆ ಕೆಲಸ ಮಾಡುವಾಗ ಅಣತ ಮೂಲಕ 
ಸಂವಹನ ಮಾಡುವುದು ಮೊದಲಾದ ಹಲವು ಸರಳ 
ತಂತ್ರಗಾರಿಕೆಗಳದ್ದವು. ಇದಕ್ಕೆ ವ್ಯತಿರಿಕ್ಷವಾಗಿ, ನಿಯಂತ್ರಿತ ಗುಂಪಿನ 
ವಿದ್ಯಾರ್ಥಿಗಳ ಕ್ರಿಯಾ-ಯೋಜನೆಯನ್ನು ಗಮನಿಸಿದಾಗ, ಅವರಲ್ಪ 
ಕ್ರಿಯೆಗೆ ಇಳಯುವ ಮನಸ್ಸು ಮತ್ತು ಆ ಸಮಸ್ಯೆಯನ್ನು 
ಬಗೆಹರಿಸುವ ಕುರಿತು ಸಮರ್ಪಕ ದೃಷ್ಠಿಕೋನ ಕಂಡುಬಂದರೂ, 
ಅವರ ಪೌರ ಕ್ರಿಯೆಯನ್ನು ಸಮರ್ಥಿಸುವುದಕ್ಕೆ ಬೇಕಾದ ಜ್ಞಾನ 
ಮತ್ತು ಕೌಶಲಗಳ ಕೊರತೆಯಿಂದ ಕಷ್ಟಪಡುವುದು ಕಂಡುಬಂದಿತು. 


ಪ್ರಾಯೋಗಿಕ ಗುಂಪಿನ ವಿದ್ಯಾರ್ಥಿಗಳಗೆ ತಮ್ಮ ತರಬೇತಿ 
ಯೋಜನೆಯೊಳಗೆ ಕೈಗೊಂಡಂತಹ ಚಟುವಟಕೆಗಳನ್ನು ಆಧರಿಸಿ 
ಪೌರ ಕ್ರಿಯಾ ಯೋಜನೆಯನ್ನು ರೂಪಿಸುವುದಕ್ಕೆ ಸಾಧ್ಯವಾಗಿತ್ತು. 
ಅಲ್ಲದೆ ಅವರು ಮೂಲಭೂತ ಹಕ್ಕುಗಳು ಮತ್ತು ಸಾಂವಿಧಾನಿಕ 
ಬದ್ಧತೆಗಳಂತಹ ಪಠ್ಯವಿಷಯದ ಪರಿಕಲ್ಪನೆಗಳನ್ನು ತಮ್ಮ 
ಯೋಜನೆಯ ಅಮುಮಾನಿತ ಸಿದ್ಧಾಂತದ ವಿಷ MN 
ಜೋಡಿಸಲು ಸಮರ್ಥರಾಗಿದ್ದರು. 


ತಮ್ಮಪೆ ಪೌರ ಕ್ರಿಯಾ ಯೋಜನೆಯ ಅನುಷ್ಠಾ ್ಲಾನದಿಂದ ಪ್ರಾಯೋಗಿಕ 
ಗುಂಪಿನ ವಿದ್ಯಾರ್ಥಿಗಳು ತಮ್ಮ ಪೌರ ಸಾಮರ್ಥ್ಯಗಳಲ್ಲಿ 
ಗಮನಾರ್ಹ ವೃಠ್ಧಿ ಗಳಸಿಕೊಂಡರು ಎಂಬುದು ಸ್ಪಷ್ಟವಾಗಿದೆ. 
ಇನ್ನೊಂದೆಡೆ ನಿಯಂತ್ರಿತ ಗುಂಪಿನ ವಿದ್ಯಾರ್ಥಿಗಳಿಗೆ ಪೌರ 
ಕ್ರಿಯೆಯ ಮಹತ್ವ ಮತ್ತು ಅದಕ್ಕೆ ಮುಂದಾಗುವ ಪ್ರಬಲ ಇಚ್ಛೆ 
ಇದ್ದರೂ. ಅದನ್ನು ಪರಿಣಾಮಕಾರಿಯಾಗಿ ಕ್ರಿಯೆಗೆ ಇಳಸುವುದಕ್ಕೆ 
ಬೇಕಾದ ಜ್ಞಾನ ಮತ್ತು ಕೌಶಲಗಳ ಕೊರತೆ ಇತ್ತು. 'ಈ 
ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದಕ್ಕೆ. ಮೊದಲಗೆ ನಾವು. 
ಸಂವಿಧಾನದಲ್ಲ ಇದಕ್ಕೆ ಸಂಬಂಧಿಸಿ ಒದಗಿಸಲಾದ ಹಕ್ಕುಗಳು ಮತ್ತು 
ಅವುಗಳ ಜಾರಿಗೆ ಮಾಡಿರುವ ನಿಯಮಗಳೇನು ಎಂಬುದನ್ನು 
ನೋಡಬೇಕಾಗಿದೆ”. 


'ನಾವು ನಗರಸಭೆ ಕಚೇರಿಗೆ ತೆರಳ ಒಂದು ದೂರನ್ನು ನೀಡುತ್ತೇವೆ. 
ನಂತರ ಅವರು ಅದನ್ನು ಕ್ರಮಬದ್ಧವಾಗಿ ದಾಖಲಸಿಕೊಂಡರೇ 
ಎಂದು ಗಮನಿಸುತ್ತೇವೆ. ಅವರು ನಮ್ಯ ದೂರನ್ನು ಸ್ಲೀಕರಿಸದಿದ್ದರೆ. 
ಆಗ ನಾವು. ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳೂ ಸೇರಿ, ದೇಣಿಗೆ 
ಸಂರ್ರಹಿಸಿ, ಒಳಚರಂಡಿಯ ಕೆಲಸವನ್ನು ನಾವೇ ಮಾಡಿ 
ಮುಗಿಸುತ್ತೇವೆ." 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


41 


— ಅಧ್ಯಯನದಲ್ಲ ಭಾಗಿಗಳಾದ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ 


ಅನುಕೂಲಗಳು ಮತ್ತು ಫಅತಗಳು 

ಒಂದು ಶಾಲಾ ವ್ಯವಸ್ಥೆಯೊಳಗೆ ಒಂದು ಸುಯೋಜತ ಪೌರ ಕ್ರಿಯಾ 
ಯೋಜನೆಯನ್ನು ವಿನ್ಯಾಸಗೊಳಸುವುದಕ್ಷೆ ಸಾಧ್ಯವಿದೆ 
ಎಂಬುದನ್ನು ನಮ್ಯ ಅನುಭವಗಳು ಮತ್ತು ಪರಿಣಾಮದ 


ಮೌಲ್ಯಮಾಪನವು ಎತ್ತಿ ತೋರಿಸುತ್ತದೆ. ಸಾಮಾಜಕ ಮತ್ತು 
ರಾಜಕೀಯ ಜೀವನವನ್ನು ಬೋಧಿಸುವ ಶಿಕ್ಷಕರಿಗೆ ಪೌರ ಕ್ರಿಯಾ 
ಯೋಜನೆ ಎಂಬುದು ಪ್ರತ್ಯಕ್ಷ ಅನುಭವಗಳನ್ನು ಒದಗಿಸುವುದಕ್ಕೆ 
ಒಂದು ದೊಡ್ಡ ಪರಿಕರವಾಗಿದೆ. ಅದು ಕಲಅಕೆಯು ಹೆಚ್ಚು 
ಪ್ರಾಯೋಗಿಕವಾಗುವಂತೆ ಮತ್ತು ಕೌಶಲಾಧಾರಿತವಾಗುವಂತೆ 
ಮಾಡುತ್ತದೆ. 


ಮಹಜಲ್‌ಗಾಂವ್‌ನಲ್ಲ ವಿದ್ಯಾರ್ಥಿಗಳು ದೊರಕಿಸಿದ ಬೀದಿ- 
ದೀಪಗಳು 


ಮಹಾರಾಷ್ಟದ ಜಡ್‌ ಜಲ್ಲೆಯ ಮಜಲ್‌ಗಾಂವ್‌ನ ಮಹಾತಾ 
ಫುಲೆ ವಿದ್ಯಾಲಯದ ವಿದ್ಯಾರ್ಥಿಗಳು ತಮ್ಮ ಪೌರ ಕ್ರಿಯಾ 
ಯೋಜನೆಯೊಂದಿಗೆ ತೊಡಗಿದ ಒಂದು ಸಂದರ್ಭದಲ್ಲ ತಮ್ಮ 
ಶಾಲೆಯ ಸುತ್ತಅನ ಜೀದಿದೀಪಗಳು ಹಾಳುಜದ್ದಿದ್ದ 
ವಿಷಯವನ್ನು ಆರಿಸಿ ಕಾರ್ಯನಿರ್ವಹಿಸಿದರು. ಅವರು 
ಸಮಸ್ಯೆಂಶುನ್ನು ಸರಿಯಾಗಿ ಅಧ್ಯೂಂಶಯುನ ಮಾಡಿ. 
ಸಮರ್ಪಕವಾದ ಅಂಕಿಅಂಶಗಳು ಮತ್ತು ಆ ಸ್ಥಳದಲ್ಲ ಜಾರಿ 
ಮಾಡಬೇಕಿದ್ದ ಕಾಂರ್ಯ್ರೀಯೋಜನೆ ಯೊಂದಿಗೆ ತಮ್ಮ 
ಅಹವಾಲನ್ನು ಮಜಲ್‌ಗಾಂವ್‌ನ ಪುರಸಭೆಗೆ ಸಲ್ಲಸಿದ್ದರು. 
ಅದರ ನಿರಂತರ ಅನುಪಾಲನೆ ಮತ್ತು ಅಧಿಕಾರಿಗ-ಕೊಂದಿಗೆ 
ವಿದ್ಯಾರ್ಥಿಗಳ ಸಭೆಯ ನಂತರ ಬೀದಿದೀಪಗಳ ಸ್ಥಾಪನೆ 
ಆಗಿಹೋಲಯುತು. 


ವಿದ್ಯಾರ್ಥಿಗಳು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಬಳಸಿ ತಮ್ಮ ಶಾಲೆಗೆ 
ಆವರಣ ಗೋಡೆಯನ್ನು ಪಡೆದರು 


ಮಹಾರಾಷ್ಟದ ಸತಾರಾ ಜಲ್ಲೆಯ ಮಹಾತ್ವಾ ಘುಲೆ 
ಮಾಧ್ಯಮಿಕ ಆಶ್ರಮ ಶಾಲೆಯ ವಿದ್ಯಾರ್ಥಿಗಳು ತಮ್ಮ 
ಶಾಲೆಯ ಸುತ್ತ ಆವರಣ ಗೋಡೆಯನ್ನು ನಿರ್ಮಿಸುವಂತೆ 
ಕಾಟ್‌ಗುಣ್‌ ಗ್ರಾಮ ಪಂಚಾಯ್ತುಗೆ ಅರ್ಜ ಸಲ್ತಸಿದರು. 
ಶಾಲೆಯ ಆವರಣವು ಪಂಚಾಯ್ತುಗೆ ಸೇರಿದ್ದು, ಅದನ್ನು 
ಶಾಲೆಯು ಅಸ್‌ ಕರಾರಿನ ಮೇಲೆ ಬಳಕೆ ಮಾಡುತ್ತಿತ್ತು. 
ವಿದ್ಯಾರ್ಥಿಗಳು ತಮ್ಮ ಅರ್ಜಯ ಜೊತೆಗೆ, ಪ್ರತಿ ಶಾಲೆಯ 
ಸುತ್ತಲೂ ಆವರಣ ಗೋಡೆಯುರುವುದು ಕಡ್ಡಾಂಶು 
ಎಂಬುದನ್ನು ತಿಅಸುವ ಶಿಕ್ಷಣ ಹಕ್ನು ಕಾಯುದೆ 2೦೦೨ರ 


(Right to Education Act, 2009) ಪ್ರತಿಯನ್ನು ಲಗತ್ತಿಸಿದ್ದರು. 


ಅರ್ಜಯು ಜನವರಿ ತಿಂಗಳನ ಸಲ್ಪಕೆಯಾಗಿತ್ತು. ಮುಂದೆ 
ವಿದ್ಯಾರ್ಥಿಗಳು ಒಂದೆರಡು ತಿಂಗಳು ಆ ಅರ್ಜಯ ಪ್ರಗತಿಯ 
ಬಧದ್ಧೆ ನಿರಂತರ ಗಮನಹರಿಸಿದರು. ಗ್ರಾಮ ಪಂಚಾಯುತಿಯು 
ತನ್ನು ಆಯವ್ಯಯ ಪಟ್ಟಿಯಿಂದ ರೂಪಾಲಯು 121೦೦೦/ವನ್ನು 
ಖರ್ಚುಮಾಡಿ, ಬಹಳ ದಿನಗಳ ಬೇಡಿಕೆಯಾಗಿದ್ದ ಆವರಣ 
ಗೋಡೆಯನ್ನು ನಿರ್ಮಸಿಕೊಟ್ಟತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಸಾಂವಿಧಾನಿಕ ಮೌಲ್ಯಗಳ ಬದ್ದೆ ಅಭಯಾನ 


ಇಂತಹ ಒಂದು ಸಂವಾದಕ್ಕೆ ಸರಳವಾಗಿಯಾದರೂ ಬಹು- 
ಮುಖ್ಯವಾದ ಸಂಪನ್ಕೂಲ ಬೇಕಾಗುತ್ತದೆ: ಅದೆಂದರೆ ವ್ಯಕ್ತಿಗಳ. 
ವಿಶೇಷವಾಗಿ ಭವಿಷ್ಯದ ಯುವ ಪೌರರ ನಿಜ ಅನುಭವಗಳಾಗಿವೆ. 
ನಾವು. ಕಳೆದ ಕೆಲವು ವರ್ಷಗಳಂದ ನವದೆಹಲಅಲಯ ಶಿಕ್ಷಣ 
ನಿರ್ದೇಶನಾಲಯದ ಮಾರ್ಗದರ್ಶಿ ಶಿಕ್ಷಕರ ಜೊತೆ ಕಾರ್ಯ- 
ನಿರ್ವ&ಸುತ್ತಿದ್ದೇವೆ. ಅಲ್ಲದೆ ಸರಕಾರಿ ಶಾಲೆಗಳ ವಿದ್ಯಾರ್ಥಿಗಳು 
ಮತ್ತು ಅವರ ಎಲ್ಲಾ ವಿಷಯ ಶಿಕ್ಷಕರೊಂದಿಗೂ "ಸಂವಿಧಾನ 7೦ರ 


ಹೊಸ್ತಿಲಲ್ತ' (The Constitution at 70) ಸಾಂವಿಧಾನಿಕ ಮೌಲ್ಯಗಳ 
ಕುರಿತಾದ ಮಾಹಿತಿ ಅಣಬಂಯಾನ ಎಂಬುದರ ಹುರಿತೂ 
ತೊಡಗಿಕೊಂಡಿದ್ದೇವೆ. 


ನಾವು ನಿರಂತರ ತೊಡಗಿಕೊಂಡಿದ್ದ ವಿವಿಧ ಶಾಲೆಗಳ ಶಿಕ್ಷಕ ಮತ್ತು 
ವಿದ್ಯಾರ್ಥಿ ಸಮುದಾಯದ ಒಂದು ಗುಂಪಿನ ಜೊತೆ ಈ 
ಅಭಿಯಾನದ ಪರಿಣಾಮವನ್ನು ಅಧ್ಯಯನ ಮಾಡಿದ್ದೇವೆ. ವಿವಿಧ 
ಶಾಲೆಗಳ ವಿದ್ಯಾರ್ಥಿಗಳು ವಿಭಿನ್ನ ಸಾಂಸ್ಕೃತಿಕ ಮತ್ತು ಸಾಮಾಜಕ 
ಹಿನ್ನೆಲೆಗಳಂದ ಬಂದಿದ್ದರಾದರೂ. ಅವರ ಚಿಂತನೆ ಒಂದು 
ನಿರ್ಣಾಯಕ ಅಂಶದ ಸುತ್ತವೇ ಇತ್ತು - ಅದು ಸಂವಿಧಾನದ 
ಪ್ರಸ್ತಾವನೆಯ ಅಂಶಗಳು. ಅವರು ನಮ್ಮ ಅಭಿಯಾನದ ಭಾಗವಾಗಿ, 
ಅವರ ಸುತ್ತುಮುತ್ತಅನ ಇತರ ವ್ಯಕ್ತಿಗಳ ಗುಂಪಿನ ಜೊತೆ ಸಂವಾದ 
ನಡೆಸಬೇಕಿತ್ತು. ಉದಾಹರಣೆಗೆ, ಅವರಲ್ಲ ಪ್ರತಿಯೊಬ್ಬರೂ ತಮ್ಮ 
ಕುಟುಂಬದ ಸದಸ್ಯರ ಜೊತೆಗೆ ಮತ್ತು ನೆರೆಹೊರೆಯ ವ್ಯಕ್ತಿಗಳ 
ಹೊತೆಗೆ ಸಂವಾದ ನಡೆಸಬೇಕಿತ್ತು. ಇಂತಹ ಗುಂಪುಗಳು ಎಲ್ಲರಿಗೂ 
ಒಂದೇ ತೆರನಾಗಿ ಇದ್ದ ಕಾರಣ, ಅದು ಎಲ್ಲರಿಗೂ ಸಮವಾಗಿ 
ನೆರವಾಲಯುತು. ಜನರಿಗೆ ಸಾಂವಿಧಾನಿಕ ಮೌಲ್ಯಗಳು ಅಂದರೆ ಏನು 
ಎಂಬುದನ್ನು ಪ್ರತ್ಯಕ್ಷ ಕಾಣುವುದಕ್ಲಾಯುತು. ಹೇಗೆ ಅವರ 
ದಿನನಿತ್ಯದ ಬದುಕಿನಲ್ಲ ಅವುಗಳ ಜೊತೆಗೇ ವ್ಯವಹರಿಸುತ್ತಾರೆ 
ಎಂಬುದನ್ನು ತಿಆಯುವುದಕ್ಲಾಯುತು. 


04) aT 37a at fed & ur Nad 


% END LINE OUT OF 618 
STUDENTS 


ಅಭಿಯಾನದ ಪರಿಣಾಮದ ಮೌಲ್ಯಮಾಪನದ ಉದಾಹರಣೆ 


ಇಂತಹ ಒಂದು ಪ್ರಜ್ಞೆಯನ್ನು ಅಂತರ್ಗತಗೊಳಸುವುದಕ್ಕೆ ಮತ್ತು 
ಇಂತಹ ಒಂದು ಮೌಲ್ಯದ ದೃಷ್ಟಿಕೋನವನ್ನು ಯುವ ಪೌರರಲ್ಲ 
ಬೆಳೆಸುವುದಕ್ಕೆ ಪ್ರಯತ್ನಿಸಿದ್ದರಿಂದ ಸಂವಿಧಾನದ ಪ್ರಸ್ತಾವನೆಯ 
(Preamble) ಆಶಯದೊಂದಿಗೆ ಕೆಲಸವನ್ನು ಮುಂದುವರೆಸುವುದು 
ಸುಲಭವಾಲುತು. ಅಷ್ಟಲ್ಲದೆ ಎಲ್ಲಾ ವಿಷಯ ಶಿಕ್ಷಕರೂ ಈ 
ಅಭಿಯಾನದಲ್ಲ ಭಾಗಿಗಳಾಗುವಂತೆ ನಾವು ಬಾತ್ತಿಪಡಿಸಿದ್ದೆವು. ಆ 
ಮೂಲಕ ಶಿಕ್ಷಕರೂ ಸಾಂವಿಧಾನಿಕ ಮೌಲ್ಯಗಳ ಜೊತೆ 
ತೊಡಗಿಕೊಳ್ಳುವುದಕ್ಕೆ ಸಾಧ್ಯಾ ವಾಯಿತು. ತಮ್ಮ ನೈಜ 
ಅನುಭವಗಳನ್ನು ಪಠ್ಯದ ವಿಷಯಗಳ ಜೊತೆ ಸಮೀಕರಿಸಿದ್ದರಿಂದ 
ಶಿಕ್ಷಕರೂ ವಿದ್ಯಾರ್ಥಿಗಳೂ ಸಮವಾಗಿಯೇ ಪ್ರಸ್ಲಾವನೆಯ 


ಸಾರವನ್ನು (Essence of the Preamble) ಆಸಕ್ತಿ ಬೆಳೆಸಿಕೊಳ್ಳಲು 
ಸಾಧ್ಯವಾಯಿತು. 


ಈೇ ಅಭಿಯಾನದಿಂದಾಗಿ ವಿದ್ಯಾರ್ಥಿಗಳ ಮನಸ್ತಿನಲ್ಲದ್ದ ಮತ್ತು 
ಜಾತಿ ಆಧಾರಿತ ಭೇದಭಾವದ ಹಲವು ಸಿದ್ಧ್ದಮಾದರಿಗಳು 
ಒಡೆದುಹೋದವು. ಈ ಮೊದಲು. ಕೆಲವರು ತಮ್ಮ ಆರ್ಥಿಕ 
ಸ್ಥಾನಮಾನಕ್ಕೆ ಸಮನಲ್ಲದವರ ಜೊತೆ ಮಾತಾಡುತ್ತಿರಲಲ್ಲ. ಆದರೆ 
ಅದೀಗ ಹಳೆಯ ಕಥೆ ಎಂಬಂತೆ ಆತೆ. 


ಪರಾಮರ್ಶನ: 
For the study in Maharashtra schools, NCERT’s ‘Journal 


[28.16% 


— ಶಿಕ್ಷಕರು. ಸರಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ, 
ನವದೆಹಲ 


ಮುಕ್ತಾಯ 


ಪೌರ ಶಿಕ್ಷಣವು ಅಡೆತಡೆಯುಲ್ಲದೆ ನಡೆಯುವುದು ತೀರಾ ವಿರಳ 
ಎಂಬುದನ್ನು ಜಗತ್ತಿನ ವಿವಿಧ ಭಾಗಗಕಲ್ಪ ಕೈಗೊಂಡ ಪ್ರತಿಯೊಂದು 
ಅಧ್ಯಯನವೂ ಸೂಚಿಸುತ್ತವೆ. ಭಾರತೀಯ ಸಂದರ್ಭದಲ್ಲ, 
ಪೌರನೀತಿ ಶಿಕ್ಷಣವನ್ನು ಬಾಲಯುಪಾಠದ ಕಲಕಾ ವಿಧಾನದಿಂದ 
ಬದಲಾಯುಸಿ, ಕಲಕಾ ಪ್ರಕ್ರಿಯೆಯಲ್ಲ ತೊಡಗಿಕೊಂಡು 
ಮಾಡುವುದೇ ಅತ್ಯಂತ ದೊಡ್ಡ ಸವಾಲಾಗಿದೆ. ಈ ಸವಾಲನ್ನು 
ಮನಸ್ಸಿನಲ್ಪರಿಸಿ, ವೀ ದ ಪೀಪಲ್‌ ಅಭಿಯಾನವು, ಶಾಲೆಗಳಲ್ಲ 
ಪೌರನೀತಿಯನ್ನು ಕಲಯುವ ವಿಧಾನಗಕಲ್ಲ ಬದಲಾವಣಿ- 
ಯಾಗುವಂತೆ ಮಾಡಲು ಪ್ರಯತ್ನಿಸಿದೆವು. ಆ ಮೂಲಕ ವಿಷಯವು 
ಆಸಕ್ತಿದಾಯಕವೂ. ಪ್ರಾಯೋಗಿಕವೂ ಮತ್ತು ನಮ್ಮ ಬದುಕಿಗೆ 
ಪ್ರಸ್ತುತವೂ ಆಗುವಂತೆ ಮಾಡಿದೆವು. ಹಾಗಿದ್ದರೂ. ಅಂತಿಮವಾಗಿ 
ಶಿಕ್ಷಕರ ಸಾಮರ್ಥ್ಯಾಭವೃದ್ಧಿ ಮತ್ತು ಪ್ರಯೋಗಕ್ಕೆ ಇಆಯುವ ಅವರ 
ಇಚ್ಛಾಶಕ್ತಿಯು ಈ ಕೆಲಸದ ಯಶಸ್ಸಿಗೆ ಅವಶ್ಯಕ 
ಸಂಗತಿಯಾಗುತ್ತದೆ. 


Indian Education’ (Volume XIV, Number 2, August 2019) 


https://ncert.nic.in/pdf/publication/journalsandperiodicals/journalofindianeducation/JIE_AUGUST2019.pdf 


Film: https://youtu.be/u6EBSINiJ3M 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


43 


44 


ನೇಹಾ ಯಾದವ್‌ ಅವರು 'ವಿ ದ ಪೀಪಲ್‌ ಅಭಯಾನ್‌'ನ ಪಾಲುದಾರಿಕೆಗಳ ಮುಖ್ಯಸ್ಥರಾಗಿದ್ದಾರೆ. ಅವರು ಜನರಿಗೆ ತಮ್ಮ 
ಹಕ್ಕುಗಳನ್ನು ಎತ್ತಿಹಿಡಿಯುವುದು ಸಾಧ್ಯವಾಗುವಂತೆ ಸಶಕ್ತಗೊಳಆಸುವ ಬಣ್ಣೆ ಮತ್ತು ಸಂವಿಧಾನದ ಮೌಲ್ಯಗಳು ಜನರ 
ದಿನನಿತ್ಯದ ಬದುಕನ ದೃತ್ಟಿಕೋನವಾಗುವಂತೆ ಮಾಡುವ ಬಣ್ಣೆ ತೀವ್ರ ಆಸಕ್ತಿ ಇರುವವರು. ಸಹಯೋಗ ಕೇಂದ್ರಿತ 
ಕಾರ್ಯಕ್ರಮದ ಮೂಲಕ ಜನರು ಪೌರರಾಗಿ ತಮ್ಮ ಪಾತ್ರಗಳನ್ನು ಅರ್ಥಮಾಡಿಕೊಳ್ಳುವಂತೆ ಸಶಕ್ತಗೊಆಸಲು ಬೇಕಾದ 
ಕಾರ್ಯತಂತ್ರ, ವಿನ್ಯಾಸ ಮತ್ತು ಅನುಷ್ಠಾನವನ್ನು ರೂಪಿಸುವುದು ಅವರ ಮುಖ್ಯ ಗಮನವಾಗಿದೆ. ನೇಹಾ ಅವರು 
ಸೆಮ್‌ಸನ್‌ ವಿಶ್ವವಿದ್ಯಾಲಯದ ಎಂಜನಿಯರಿಂಗ್‌ ಪದವೀಧರೆಯಾಗಿದ್ದಾರೆ ಮತ್ತು ಸ್ಕೂಲ್‌ ಆಫ್‌ ಇನ್‌ಸ್ಟೈರ್ಡ್‌ 
ಅೀಡರ್‌ಶಿಪ್‌ನಲ್ಲ ಎಂ೦ಬಎ ಮಾಡಿದ್ದಾರೆ. ಅವರ ಸಂಪಕ: nyadav.ba@ gmail.com 


ಅಸ್ಮಿತಾ ತಿವಾರಿಯವರು ವಿ ದ ಪೀಪಲ್‌ ಅಭಿಯಾನದ ವಿಷಯ ಸಂರಚನೆ ವಿಭಾಗದ ಪ್ರೋಗ್ರಾಂ ಮ್ಯಾನೇಜರ್‌ ಆಗಿದ್ದಾರೆ. 
ಅವರು ಅಭವೃದ್ಧಿ ಕ್ಷೆ ಕ್ಷೇತ್ರದಲ್ಲ ಕಳೆದ ಮೂರು ವರ್ಷಗಳಂದ ಸಕ್ರಿಯರಾಗಿದ್ದಾರೆ. ಅವರ ಔಪಚಾರಿಕ ಶಿಕ್ಷಣವು ರಾಜಕೀಯ 
ಶಾಸ್ತ್ರದಲ್ಲ ಎಂಎ ಮತ್ತು ಶಿಕ್ಷಣದಲ್ಪ ಸಾತಕೋತ್ತರ ಪದವಿಯನ್ನು ಒಳಗೊಂಡಿದೆ. ವಿವಿಧ ಹಿನ್ನೆ ಲೆಯ ಭಾಗೀದಾರರಿಗೆ 
ಸಾರಿದರ್ಭಕ, ಚಿಂತನಾತ್ಕಕ 'ಮತ್ತು ಪ್ರ ಪ್ರತ್ಯಕ ತೊಡಗಿಕೊಳ್ಳುವಿಕೆಗೆ ಬಾಡ ಕಲಕಾ ವಿನ್ಯಾಸಗಳನ್ನು ಮಾಡುವುದು ಮತ್ತು 


ಫಲಪ್ರುತಿಯ RE ಅವರ ಪಾತ್ರವಾಗಿದೆ. ಅವರ ಸಂಪಕ: asmyta.tiwari@wethepeople.com 


ಅನುವಾದ: ರಾಮಕ್ಕಷ್ಣ ಭಟ್‌ | ಪರಿಶೀಲನೆ: ಚಂದ್ರಶೇಖರ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಅಕ್ಟೋಬರ್‌ 2021 


